ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 17-03-2021 ಪುಶ್ನೆ ಸ೦ಖ್ಯೆ: 202(1249) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 17-03-2021 

ಉತ್ತರಿಸುವ ಸಚಿವರು: ಕಂದಾಯ ಸಚಿವರು 

ವಿಷಯ : ಮುದ್ರಾಂಕ ಶುಲ್ಕದಲ್ಲಿ ನಷ್ಠ ಉಂಟುಮಾಡಿರುವ ಕುರಿತು 


(ಅ) ಬೆಳಗಾವಿ ಉಪನೋಂದಣಾಧಿಕಾರಿಯವರು 2018ರಲ್ಲಿ ಸರ್ಮೆ ಸಂ 3928, 3929, 3929/1, 
3929/2 ಮತ್ತು 3929/5 ನ್ನು ಕಡಿಮೆ ದರಕ್ಕೆ ನೋಂದಣಿ ಮಾಡುವ ಮೂಲಕ ಸರಕಾರಕ್ಕೆ ರೂ. 
12.92 ಕೋಟಿ ಮುದ್ರಾಂಕ ಶುಲ್ಕ ನಷ್ಠ ಉಂಟುಮಾಡಿದ್ದರೂ ಸಹ 2 ವರ್ಷಗಳವರೆಗೆ 
ಸದರಿಯವರ ಮೇಲೆ ಕ್ರಮ ಕೈಗೊಳ್ಳದಿರಲು ಕಾರಣವೇನು ; 


(ಆ) ಈ ವಿಳಂಬಕ್ಕೆ ಹೊಣೆಗಾರರು ಯಾರು ; ಅವರ ಮೇಲೆ ಯಾವ ಕ್ರಮಕೈಗೊಳ್ಳಲಾಗಿದೆ ; 
ರೂ.12.92 ಕೋಟಿ ಮುದ್ರಾಂಕ ಶುಲ್ಕ ನಷ್ಟದ ಮೇಲಿನ ಬಡ್ಡಿ ಪಾವತಿಸುವವರು ಯಾರು; 


(ಇ) ಮಾರ್ಗಸೂಚಿ ದರಕ್ಕಿಂತ ಕಡಿಮೆ ದರಕ್ಕೆ ನೋಂದಣಿ ಮಾಡಿರುವ ಕುರಿತು ಹಿರಿಯ 
ನೋಂದಣಾಧಿಕಾರಿಯವರು ಪರಿಶೀಲಿಸದಿರಲು ಕಾರಣವೇನು ; ನೋಂದಣಿ 
ಮಹಾಪರಿವೀಕ್ಷಕರು ಈ ಬಗ್ಗೆ ಸರ್ಕಾರಕ್ಕೆ ವರದಿ ನೀಡಿದ್ದು ಯಾವಾಗ; 


(ಈ) ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ ಈ ರೀತಿಯ ಎಷ್ಟು ಪ್ರಕರಣಗಳು ಸರಕಾರದ ಗಮನಕ್ಕೆ 
ಬಂದಿವೆ; ಇದರಿಂದ ಒಟ್ಟಿ ಎಷ್ಟು ರಾಜಸ್ವ ನಷ್ಟವಾಗಿದೆ; ನಷ್ಟ ವಸೂಲಾತಿಗಾಗಿ ಕೈಗೊಂಡ 
ಶ್ರಮಗಳೇನು ; ಎಷ್ಟು ಉಪ ನೋಂದಾಣಾಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ ? 
(ಜಿಲ್ಲಾವಾರು ವಿವರ ನೀಡುವುದು) 


